ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


28(209) 


ಸದಸ್ಯರ ಹೆಸರು 


ಶ್ರೀ ಕಾಂತರಾಜ್‌ (ಬಿಎಂಎಲ್‌) 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 


07.12.2020 


ಉತ್ತರಿಸಬೇಕಾದ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 


ಅ) | ರಾಜ್ಯದಲ್ಲಿ ಜೆ.ಓ.ಸಿ ಕೋರ್ಸ್‌ 
ಗಳನ್ನು ಮುಚ್ಚಲು ಸರ್ಕಾರವು 
ಆದೇಶಿಸಿರುವುದು ನಿಜವೇ; 
ಹಾಗಿದ್ದಲ್ಲಿ ಯಾವಾಗ 
ಆದೇಶಿಸಲಾಗಿದೆ; 


ಸರ್ಕಾರದ ಸುತ್ತೋಲೆ ಸಂಖ್ಯೆ:ಇಡಿ 29 ಟಿವಿಇ 2010, 
ದಿನಾಂಕ;07.05.2010ರಲ್ಲಿ ರಾಜ್ಯದಲ್ಲಿ ಜೆಓಸಿ 


ಕೋರ್ಸ್‌ ಗಳನ್ನು ಮುಚ್ಚಲು ಆದೇಶಿಸಿದೆ. 


ಅ) |ಜೆಓ.ಸಿ ಕೋರ್ಸ್‌ ಗಳನ್ನು 
ಮುಚ್ಚಿದಾಗ ಅಲ್ಲಿದ್ದ 
ಸಿಬ್ಬಂದಿಗಳನ್ನು ಬೇರೆ 
ಇಲಾಖೆಗಳಲ್ಲಿ ವಿಲೀನಗೊಳಿಸಲು 
ಸರ್ಕಾರವು ಅಆದೇಶಿಸಿರುವುದು 
ಯಾವಾಗ; 


[ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ 
ನೌಕರರನ್ನು ವಿಲೀನಗೊಳಿಸುವ ವಿಧೇಯಕ 201, 
ಅಧಿಸೂಚನೆ ಸಂಖ್ಯೆ:ಸಂವ್ಯಶಾಇ 22 ಶಾಸನ 201, 
ದಿನಾಂಕ:06.04.201ರಲ್ಲಿ ಬೇರೆ ಇಲಾಖೆಗಳಲ್ಲಿ 
ವಿಲೀನಗೊಳಿಸಲು ಆದೇಶಿಸಿದೆ. 


ಇ) | ಈ ಆದೇಶದನ್ವಯ ಬೇರೆ 
ಇಲಾಖೆಗಳಲ್ಲಿ ಇಲ್ಲಿಯವರೆಗೆ 
ವಿಲೀಸಗೊಳಿಸಿದ ಸಿಬ್ಬಂದಿಗಳ 


pe ವು). 
ಸಂಖ್ಯೆ ಎಷ್ಟು; 


ಸರ್ಕಾರದ ಆದೇಶದ್ವ್ದಯ ಸರ್ಕಾರದ ಬೇರೆ ಬೇರೆ 
ಇಲಾಖೆಗಳಿಗೆ 1263 ಹಾಗೂ ಅನುದಾನಿತ ಶಿಕ್ಷಣ 
ಸಂಸ್ಥೆಗಳಿಗೆ 1668 ವೃತ್ತಿ ಶಿಕ್ಷಣ ಸಿಬ್ಬಂದಿಯವರನ್ನು 
ವಿಲೀನಗೊಳಿಸಲಾಗಿದೆ (ವಿಲೀನಗೊಳಿಸಲಾದ ಒಟ್ಟು 


ಸಂಖ್ಯೆ 2931). 


05 ವರ್ಷಕ್ಕಿಂತ N ಕಡಿಮೆ 


ಈ) |5 ವರ್ಷಕ್ಕಿಂತ ಕಡಿಮೆ ಸೇವೆ | 
ಸಲ್ಲಿಸಿದ ಇನ್ನು ಎಷ್ಟು ಸಿಬ್ಬಂದಿಗಳ ಸಂಖ್ಯೆ:530 
| ಸಿಬ್ಬಂದಿಗಳನ್ನು | 
| ವಿಲೀನಗೊಳಿಸುವುದು ಬಾಕಿ 
| ಇದೆ; | 

ww ಉಳಿದಿರುವ | 05 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ ಬಾಕಿ ಇರುವ | 
| ಸಿಬ್ಬಂದಿಗಳನ್ನು ಯಾವ |530 ವೃತ್ತಿ ಶಿಕ್ಷಣ ಸಿಬ್ಬಂದಿಯವರನ್ನು ವಿಲೀನ | 
| ಕಾಲಮಿತಿಯೊಳಗೆ ಸರ್ಕಾರ | ವಿಧೇಯಕ 20% ರನ್ವಯ ವಿಲೀನಗೊಳಿಸಲು! 
ಬೇರೆ ಇಲಾಖೆಗಳಲ್ಲಿ | ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. | 
ವಿಲೀನಗೊಳಿಸಲಾಗುವುದು? 


ಸಂಖ್ಯೆ: ಇಪಿ 33 ಟಿವಿಇ 2020 


(ಎಸ್‌ .ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


